ಕರ್ನಾಟಕ ವಿಧಾನ ಪರಿಷತ್ತು 


816 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ _ 
| ಸದಸ್ಯರ ಹೆಸರು ಶ್ರೀ ಕೆ.ಟಿ.ಶ್ರೀಕಂಠೇಗೌಡ 
- ಉತ್ತರಿಸುವ ದಿನಾಂಕ : 09-03-2021 
ಉತ್ತರಸುವ ಸಚಿವರು : ಸಹಕಾರ ಸಚಿವರು 
ಸ್ರ ಪ್ರಶ್ನೆ | ಉತ್ತರ W 
ಅ) | ಸಹಕಾರ ಇಲಾಖೆಯಲ್ಲಿ ನಿಯಮ 32 ರಡಿ | ಹೌದು. - 
' |ವಿವಿಧ ವೃಂದದ ಅಧಿಕಾರಿಗಳಿಗೆ 
ಪದೋನ್ನತಿಯನ್ನು ನೀಡಬೇಕಾದ್ದಲ್ಲಿ ವೃಂದ | ಕರ್ನಾಟಕ: ನಾಗರೀಕ ಸೇವಾ ನಿಯಮಾವಳಿಗಳ, | 
ಮತ್ತು "ನೇಮಕಾತಿ ನಿಯಮಗಳನ್ನು | ನಿಯಮ-32 ರಡಿ ಅಧಿಕಾರಿಗಳನ್ನು '. ಸ್ವತಂತ್ರ| ' 
ಪರಿಗಣಿಸುವುದು ಅವಶ್ಯಕವಾಗಿರುತ್ತದೆಯೇ; | ಪ್ರಭಾರದಲ್ಲಿ ಇರಿಸಲು `" ಅವಕಾಶವಿದ್ದು ಈ 
(ವಿವರ ನೀಡುವುದು) ' ಅವಕಾಶದನ್ನಯ ಇಲಾಖೆಯ ವೃಂದ ಮತ್ತು ನೇಮಕಾತಿ 
| ವಿಯಮಗಳನ್ನಯ ಪದೋನ್ನತಿಗೆ ಅರ್ಹರಿರುವ 
ಅಧಿಕಾರಿ. . '/ ನೌಕರರನ್ನು ಪರಿಗಣಿಸುವುದು 
ಅವಶ್ಯಕವಾಗಿರುತ್ತದೆ. 
ಆ) | ಈ ತಹಲ್‌ ವರೆಗೆ ಇಲಾಖೆಯಲ್ಲಿ ಪೃಂದ | ಇಲ್ಲು. 
ಮತ್ತು ನೇಮಕಾತಿ ನಿಯಮಗಳನ್ನು - 
[ಉಲ್ಲಂಘನೆ ಮಾಡಿ ಯಾವುದೇ ಹುದ್ದೆಗೆ ಇಲಾಖೆಯಲ್ಲಿ ಆಡಳಿತಾತಕ ಹಿತದೃಷ್ಟಿಯಿಂದ 
ನಿಯಮ 32 ರಡಿಯಲ್ಲಿ ಪಜೋನ್ನತಿಯನ್ನು | ಅಧಿಕಾರಿಗಳನ್ನು ಕರ್ನಾಟಕ ನಾಗರೀಕ ಸೇವಾ 
ನೀಡಲಾಗಿದೆಯೆಳಿ (ವಿವರ ನೀಡುವುದು) : | ನಿಯಮಾವಳಿಗಳ, ನಿಯಮ-2 ರಡಿ ಸ್ವತಂತ್ರ 
ಪ್ರಭಾರದಲ್ಲಿ ಇರಿಸಲಾಗಿದ್ದು, . ಇದು ಪದೋನತಿ 
ಆಗಿರುವುದಿಲ್ಲ, ಬದಲಿಗೆ ತಾತ್ಕಾಲಿಕ ಕಾರ್ಯ 
ನಿರ್ವಹಣಾ ವ್ಯವಸ್ಥೆಯಾಗಿರುತ್ತದೆ. 
ಇ) | ಇಲಾಖೆಯಲ್ಲಿನ ವಿವಿಧ ವೃಂದದ ಹುದ್ದೆಗಳಿಗೆ 
ವಿಯಮ-32 ರಡಿ ಪದೋನ್ನತಿ ನೀಡಿದ್ದು, 
ನಂತರ ಮುಂದಿನ .ಹುದಬೆಗೆ" ಪದೋನ್ನತಿ 
ನೀಡುವಾಗ ವಿಯಮ-32 ರಡಿ ಕರ್ತವ್ಯ 
ನಿರ್ವಹಿಸಿದ ಅವಧಿಯನ್ನು ಪದೋನ್ಮಕಿಗೆ ಇಲ್ಲ. 
ಅರ್ಹ ಸೇವಾ ಅವಧಿಯೆಂದು 
ಪರಿಗಣಿಸಲಾಗುತ್ತಿದೆಯೇ? (ವಿವರ 
ನೀಡುವುದು) 
_} 
ಈ) | ನಿಯಮ-32 ರಡಿಯಲ್ಲಿ ಕರ್ತವ್ಯ ನಿರ್ವಹಿಸಿದ 
ಅವಧಿಯನ್ನು ಮುಂದಿನ ಹುದೆಯ 
ಪದೋನ್ನತಿಗೆ ಅರ್ಹ ಸೇವಾ ಅವಧಿಯೆಂದು 
ಪರಿಗಣಿಸಬೇಕೆಂದು ಇಲಾಖೆಯಲ್ಲಿ ಇಲ್ಲ. 


ರಚಿಸಿಕೊಂಡಿರುವ ವೃಂದ ಮತ್ತು ನೇಮಕಾತಿ 
ವಿಯಮಗಳಲ್ಲಿ ಅವಕಾಶವಿದೆಯೇ; (ವಿವರ 
ನೀಡುವುದು) 


ಉ) 


ಮಾಡಿ ಎಂ.ಆರ್‌.ಸಿ.ಎಸ್‌ ಹುದ್ದೆಗೆ ಪದೋನ್ನತಿ 
ನೀಡಿರುವ ಕುರಿತು ಸರ್ಕಾರದ ಹಂತದಲ್ಲಿ 
ನಿರ್ವಹಿಸಿರುವ ಕಡತ' ಸಂಖ್ಯೇ ಸಜ 336 


ಸಿಡಿಒ ಗಳ ಜೇಷತಾ ಪಟ್ಟಿ ಉಲ್ಲಂಘನೆ|' 


. ಇಲಾಖೆಯ ವೃಂದ . ಮತ್ತು . ನೇಮಕಾತಿ 
ನಿಯಮಗಳನ್ನು ಪಾಲಿಸಿ ಪದೋನ್ನತಿ ನೀಡಲಾಗುತ್ತಿದೆ. 
ಸಹಕಾರ . ಅಭಿವೃದ್ದಿ ಅಧಿಕಾರಿಗಳ ಜೇಷ್ಠತಾ 


ಪಟ್ಟಿಯನ್ನು ಉಲ್ಲಂಘನೆ ಮಾಡಿ ಸಹಕಾರ ಸೆಂಘಗಳ |. 


ಎಸಸೇ 2016 ಗೆ ಸಂಬಂಧಿಸಿದಂತೆ | ಸಹಾಯಕ ನಿಬಂಧಕರ ಸ್ಥಾನಪನ್ನ ಪದೋನ್ನತಿ 
ಇಲ್ಲಿಯವರೆಗೆ ಪದೋನ್ನತಿಯಲ್ಲಿ | ನೀಡಿರುವುದಿಲ್ಲ. 
ಅನ್ಯಾಯವಾಗಿರುವ ಅಧಿಕಾರಿಗಳಿಗೆ ನ್ಯಾಯ ್ಯ - 
ares SE a ಹುದೆ ಗೆ ಇಲಾಖೆಯಲ್ಲಿ ಆಡಳಿತಾತಕ ಹಿತದೃಷ್ಠಿಯಿಂದ 
SE ES AEP ಸಡನತ್‌ ಅಧಿಕಾರಿನಳಸ್ಯೂ ಪಾಟರ್‌ ನಾನವೀತ ನಾಸಾ ಪಾವಾ 

ನೀಡುವುದು) ಘ್‌ ಪ್ರಭಾರದಲ್ಲಿ ಇರಿಸಲಾಗಿದ್ದು, ಇದು 

ks ಪದೋವ್ನತಿಯಾಗಿರುವುದಿಲ್ಲ. ಬದಲಿಗೆ ತಾತ್ಕಾಲಿಕ 

ವ್ಯವಸ್ಥೆಯಾಗಿರುತ್ತದೆ. 


ಸಹಕಾರ ಅಭಿವೃದ್ಧಿ ಅಧಿಕಾರಿ ವೃಂದದಿಂದ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ವ್ಯಂದಕ್ಕೆ 
ಸ್ಥಾನಪನ್ನ ಪದೋನ್ನತಿ/ನಿಯಮ-32 ರಡಿ ಸ್ವತಂತ್ರ 


| ಪ್ರಭಾರದಲ್ಲಿರಿಸಲು ಇಲಾಖೆಯ" ವೃಂದ.' ಮತ್ತು 


ನೇಮಕಾತಿ 
ಸೇವೆಯನ್ನು 


ನಿಯಮಗಳನ್ವಯ 18": ವರ್ಷಗಳ 
ಪೂರ್ಣಗೊಳಿಸಿರುವ ಅಧಿಕಾರಿಗಳನ್ನು 


"| ಪರಿಗಣಿಸಬೇಕಾಗಿದ್ದ ಅದರಂತೆ ಕರ್ನಾಟಕ ನಾಗರೀಕ 


ಸೇವಾ ನಿಯಮಾವಳಿಗಳ, ನಿಯಮ-32 ರಡಿ ಸ್ವತಂತ್ರ 


ಪ್ರಭಾರದಲ್ಲಿರಿಸಲಾಗಿದೆ. 


ಸಂಖ್ಯೆ: ಸಿಒ 51 ಇಸಿಎ 2021 


 (ಎಸ್‌.ಟಿ.ಸೋಮಶಲೇಖರ್‌) 
ಸಹಕಾರ ಸಜಿವರು 


